ಕರ್ನಾಟಕ ವಿಧಾನ ಪರಿಷತ್ತು 


ಕ್ಷೇತು 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1225 
ಉತ್ತರಿಸಬೇಕಾದ ದಿನಾಂಕ ; 17.03.2021. 


ಉತ್ತರಿಸಬೇಕಾದ ಸಚಿವರು KM 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಶ್ರೀ ಘೋಟ್ಟೆಕರ ಶ್ರೀಕಾಂತ್‌ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ 


pI 


ಉತ್ತರಗಳು 


G 


2019-20 ಹಾಗೂ 2020-21 


ನೇ ಸಾಲಿನಲ್ಲಿ ' ಕಾರವಾರ 
ಜಿಲ್ಲೆಯಲ್ಲಿ ಪಶುಸಂಗೋಪನೆ 
ಅಭಿವೃದ್ಧಿಗೆ ಘೋಷಿಸಿದ 
ಹಣವೆಷ್ಟು ಆ . ಪೈಕಿ 
ಬಿಡುಗಡೆಯಾದ ಹಾಗೂ 
ಖರ್ಚಾದ ಹಣವೆಷ್ಟು 
(ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


5 ಪತನ ಸಾರಗಳಲ್ಲಾರವಾರ ಜನ್ನಯಲ್ಲ ಪಹಸಂಗನಪನೆ 
ಅಭಿವೃದ್ಧಿಗೆ ನಿಗದಿಯಾದ, ಬಿಡುಗಡೆಯಾದ ಮತ್ತು ಖರ್ಚಾದ ಅನುದಾನದ ವಿವರಗಳ 
ಕ್ರಮವಾಗಿ ಕೆಳಗಿನಂತಿವೆ. 


ವರ್ಷ ತಾಲೂಕು 7 `ನಾರ್ಷಿಕ ಬಿಡುಗಡೆಯಾದ ಖರ್ಟಾದೆ 
' ಅನುದಾನ ಅನುದಾನ ಅನುದಾನ | 
(ರೂ.ಲಕ್ಷಗಳಲ್ಲಿ) | (ರೂ.ಲಕ್ಟಗಳಲ್ಲಿ) | (ರೂ.ಲಕ್ಷಗಳಲ್ಲಿ) 

200-0 ಅಂಕೋಲಾ 131.01 i301 125.09 

(ರಾಜ್ಯವಲಯ [ `ಭಟ್ಕಳ 96.17 96.11 94.97 

ಮತ್ತು ಹಳಿಯಾಳ 235.55 235.55 225.22 
ಜಿಲ್ಲಾ ಹೊನ್ನಾವರ 187.24 ES SN TEN 

ಪಂಚಾಯತ ಕಾರವಾರ 2024 2024 192.59 
ಹಾಗೂ (ಮಜಾ 185.34 185.34 180.52 : 
ತಾಲೂಕು [ಹಾಂಡಗೋಡ 2347 23347 207 
ಪಂಚಾಯತ pers 37613 377613 33586 
ಸೇನ) ಸಿದ್ಧಾಪುರ 205.48 30548 7 

ಯೌಲ್ಲಾಪುರ 334366 234366 23233 

ಜೋಯಿಡಾ T4951 i451 1035.25 

ಒನ್ನಾ 2358:ರರ8 225808 3134.876 

ತಾಲೂಕು ವಾರ್ಜಿಕ ಬಿಡುಗಡೆಯಾದ `ಬರ್ಟಾಡ" 

ವರ್ಷ ಅನುದಾನ ಅನುದಾನ ಅನುದಾನ 
(ರೂ.ಲಕ್ಸಗಳಲ್ಲಿ) | (ರೂ.ಲಕ್ಷಗಳಲ್ಲಿ) | (ರೂ.ಲಳ್ಸ್‌ಗಳಲ್ಲಿ) 
2020-21 ಅಂಕೋಲಾ 728.55 128.55 S44 
(ಫೆಬ್ರುವರಿ- ಭಭ್ಯಳ 8885 ₹85 $75 | 
21 ಅಂತ್ಯಕ್ಕೆ | `ಹಳೆಯಾಳ 23485 23489 200.4 

(ರಾಜ್ಯವಲಯ | ಹೊನ್ಸಾವರ 157.98 157.98 148.89 
ಮತ್ತು ಹಾರವಾರ 169.64 169.64 125.95 | 
ಜಿಲ್ಲಾ ಕುಮಟಾ 160.07 160.07 130.74 | 
ಪಂಚಾಯತ [ಮುಂಡಗೋಡ 221734 221734 18 Tj 
ಹಾಗೂ CRIN SETS Ts 3087 
ತಾಲೂಕು (ದ್ಧಾಷಾರ 153.47 193.47 17286 

ಪಂಚಾಯತ [ಖ್ವಫ್ಥಾವಾರ 557 2075 75527 

ಸೇರಿಸಿ) ಹಾಯಡಾ [ENS TE [eR 

ಒಟ್ಟು” 2557 2027 175852 


ತಾಲೂಕು ಖರ್ಟಾದೆ ಅನುದಾನ (ರೂ.ಲಕ್ಷಗಳಲ್ಲಿ) ರ 


|ಹೆಸು, ಹಂದಿ, ಕುರಿಆಡು, ಮೊಲ Wl 
K ವರ್ಷ R 
ಸನಕ ಮುತ್ತು CET PSI | 
ಕುಕ್ಕುಟೋದ್ಯಮ ಇತ್ಯಾದಿಗಳಿಗೆ (ಫೆಬ್ರುವರಿ-21ರ : _ 
ಕಳೆದ ' ಎರಡು ವರ್ಷಗಳಲ್ಲಿ ಅಂತ್ಯಕ್ಕೆ) 
ki ಅಂಕೋಲಾ 2.78 0.594 
ಖರ್ಜಾದ ಹಣವೆಷ್ಟು ಭಟ್ಕಳ 4736 0 
(ತಾಲ್ಲೂಕುವಾರು ಮಾಹಿತಿ ಹಳೆಯಾಳ 7.48 } 4.698 
ಹೊನ್ನಾವರ 3.57 0- 
ನೀುವುವು) ಾರವಾರ 77 Toi 
ಕುಮಟಾ 287 0.554 
ಮುಂಡಗೋಡ 833 1782 
ಸಿದ್ಧಾಹುರೆ 387 1.188 
ಶಿರಸಿ 673 297 
ಜೋಯಿಡಾ 2.33 2.349 
ಯಲ್ಲಾಪುರ] ₹೫ 2349 
ಒಟ್ಟು | 3768 17.685 
] ಹಸು ಸತ್ತರೆ ಸಿಗುವ ಪರಿಹಾರ | ರಾಸುಗಳ ಮರಣ ಪರಿಹಾರಧನ ಯೋಜನೆಯಲ್ಲಿ ಹಸು ಮತ್ತು ಎಮ್ಮೆ ಎರಡು ಬಗೆಯ 
ಎಮ್ಮೆ ಸತ್ತರೆ ಸಿಗುವುದಿಲ್ಲ ಎನ್ನುವ | ಜಾನುವಾರುಗಳಿಗೆ ಪರಿಹಾರಧನ ಯೋಜನೆ ಅನ್ಪಯವಾಗುತ್ತದೆ. 2017-18 ಸೇ ಸಾಲಿನ 


ಸಾಕುವವರ ಕೂಗು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ: 


ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ 


ಕ್ರಮಗಳೇನು 


ಆಯವ್ಯಯ ಭಾಷಣದಲ್ಲಿ ಘೋಷಿಸಿರುವಂತೆ ಸರ್ಕಾರದ ಆದೇಶ ಸಂಖ್ಯೆ: ಪಸೆಂಮೀ:81: 


ಪಪಾಯೋ:2017, ' ದಿಪಾಂಕ:28.10.2017 ರಂತೆ, ವಿಮೆಗೊಳಪಡದ 
ಎತ್ತು/ಹಸು/ಹೋರಿಸೋಣ/ಎಮ್ಮೆ/ಕಡಸು/ಮಣಕಗಳು (ಆರು ತಿಂಗಳು ಮೇಲ್ಪಟ್ಟು), 
ಮೃತಪಟ್ಟ ಸಂದರ್ಭದಲ್ಲಿ ಮಾರುಕಟ್ಟೆ ಮೌಲ್ಯದನುಸಾರ "ಗರಿಷ್ಠ ರೂ.10000/- ಮಿತಿಯೊಳಗೆ 
ಫರಿಹಾರಧನ ನೀಡುವ ಅವಕಾಶವಿದ್ದು, 2020-21ನೇ ಸಾಲಿನಲ್ಲಿ ಈ ಕಾರ್ಯಕ್ರಮಕ್ಕೆ 


ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 


ಗ್ರಾಮೀಣ ಪ್ರದೇಶದ ರೈತರಿಗೆ 
ಮತ್ತು ನಿರುದ್ಯೋಗಿ ಯುವಕರಿಗೆ 
ಪಶುಸಂಗೋಪನೆಯ ತರಬೇತಿ 
ಮತ್ತು ಸಹಾಯಧನ: ಮುಂತಾದ 
ಪ್ರೋತ್ಸಾಹ ನೀಡುವ ಯೋಜನೆ 
ಸರ್ಕಾರದ ಮುಂದಿದೆಯೇಇ 


(ವಿವರ ನೀಡುವುದು) 


ಕರ್ನಾಟಕ ಜಾನುವಾರು ಅಭಿವೃದ್ಧಿ ಸಂಸ್ಥೆಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿರುವ ಕೇಂದ್ರ 


ಛ 5) [ 


ಪುರಸ್ಕೃತ ರಾಷ್ಟ್ರೀಯ ಗೋಕುಲ್‌ ಮಿಷನ್‌ ಯೋಜನೆಯಡಿ, ಗ್ರಾಮೀಣ ಪ್ರದೇಶದ ರೈತರಿಗೆ 


ಮತ್ತು ನಿರುದ್ಯೋಗಿ ಯುವಕರಿಗೆ ಮೈತ್ರಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 


pe) 


ರೈತರ ಮನೆ ಬಾಗಿಲಿಗೆ ಮೈತ್ರಿ ಕಾರ್ಯಕರ್ತರು ತೆರಳಿ ಜಾನುವಾರುಗಳಿಗೆ ಕೃತಕ 
ಗರ್ಭಧಾರಣೆಯನ್ನು ಕೈಗೊಳ್ಳುವ ಕುರಿತು ತರಬೇತಿಯನ್ನು ನೀಡಲಾಗುತ್ತಿದೆ, 3 ತಿಂಗಳು | 
ತರಬೇತಿ ಅವಧಿಯಾಗಿದ್ದು, (ಒಂದು ತಿಂಗಳು ಬೋಧನಾ ತರಬೇತಿ ಹಾಗೂ ಎರಡು 
ತಿಂಗಳುಗಳ ಪ್ರಾಯೋಗಿಕ ತರಬೇತಿ), ಸದರಿ ಅವಧಿಯಲ್ಲಿ ಮಾಸಿಕ ರೂ.1500/- ಪ್ರೋತ್ಸಾಹ 


ಧನವನ್ನು ಕಾರ್ಯಕರ್ತರಿಗೆ ನೀಡಲಾಗುತ್ತಿದೆ. ತರಬೇತಿ ಮುಗಿದ ನಂತರ, ಕಾರ್ಯಕರ್ತರು 


ಸ್ಯ 
ಫ್‌ 


4 


ನೀಡಲಾಗುತ್ತಿದೆ, 


ಕೃತಕ ಗರ್ಭಧಾರಣೆ ಕಾರ್ಯವನ್ನು ಮುಂದುವರೆಸುತ್ತಿದ್ದಲ್ಲಿ ಮೊದಲ ವರ್ಷ ಮಾಸಿಕ 
ರೂ.1500/-, ಎರಡನೆಯ ವರ್ಷ ಮಾಸಿಕ ರೂ.1200/- ಹಾಗೂ ಮೂರನೆಯ' ವರ್ಷ 
ಮಾಸಿಕ ರೂ.800/- ಗಳ ಟೇಪರಿಂಗ್‌ ಗ್ರಾಂಟ್ಸ್‌ ಅನ್ನು ಮೈತ್ರಿ ಕಾರ್ಯಕರ್ತರಿಗೆ, 


y 


€ ಇ-95 ಸಲೆವಿ 2021 


